ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


1281 
ಸದಸ್ಯರ ಹೆಸರು ಶ್ರೀ ಎಂ.ಪಿ. ಸುನೀಲ್‌ ಸುಬ್ರಮಣಿ 
(ಸ್ಮಫೀಯ ಸಂಸ್ಥೆಗಳ ಕ್ಲೇತು 
ಉತ್ತರಿಸುವ ಸಚಿವರು ಕಂದಾಯ ಸಚಿವರು 
ಉತ್ತರಿಸುವ ದಿನಾಂಕ 17.03.2021 
ಪ್ರ. 
ಸಪ. ಪ್ರಶ್ನೆ ತರ 
ಅ. | ರಾಜ್ಯದಲ್ಲಿ ಕಂದಾಯ ಇಲಾಖೆಯಲ್ಲಿ ಸರ್ಕಾರದ ಸುತ್ತೋಲೆ ಸಂಖ್ಯೆ:ಸ೦ಇ 33 ಟೆಆರ್‌ಎ೦ 
ಪೌತಿ ಖಾತೆ ಆಂದೋಲನವನ್ನು 2019(%) ದಿಮಾ೦ಕ:17.10.2020 ರಲ್ಲಿ ಪೌತಿ/ 


ಸಡೆಸಲಾಗಿದೆಯೆೇ; ಹಾಗಿದ್ದಲ್ಲಿ ಯಾವಾಗ 
ನಡೆಸಲಾಗಯಿತು ಇದರ ಫಲಶೃತಿ ಏನು 
ಹಾಗೂ ಇದನ್ನು ಪ್ರತಿ ವರ್ಷಕ್ಕೊಮ್ಮೆ 
ಕಡ್ಡಾಯವಾಗಿ ನಡೆಸಲು ಸರ್ಕಾರದ 
ತೀರ್ಮಾನಗಳೇನು:; (ವಿವರ ನೀಡುವುದು) 


ವಾರಸಾ ಖಾತೆ ಆಂದೋಲನ ನಡೆಸುವ ಬಗ್ಗೆ 
ಮಾರ್ಗಸೂಚಿಗಳನ್ನು ಹೊರಡಿಸಲಾಗಿದೆ. 


ಅದರಂತೆ ರಾಜ್ಯಾದ್ಯಂತ ಪೌತಿ ಆಂದೋಲನವು 
ದಿನಾ೦ಕ:28.10.2020ರಿ೦ಂದ ಪ್ರಾರಂಭವಾಗಿದೆ. 
ದಿನಾಂಕ:09.03.2021ರವರೆಗೆ 10024 ಅರ್ಜಿಗಳು 
ಸ್ಮೀಕೃತವಾಗಿದ್ದು, ಅವುಗಳ ವಿಲೇವಾರಿಗೆ ಮಾಡಲು: 
ಕ್ರಮವಹಿಸಲಾಗಿರುತ್ತದೆ. ಸರ್ಕಾರದ 
ಸುತ್ತೋಲೆಯಲ್ಲಿ ತಿಳಿಸಿರುವಂತೆ ಈ ಪಾತಿ 
ಆಂದೋಲನ ಪ್ರಕ್ರಿಯೆಯು ಕಂದಾಯ ಇಲಾಖೆಯ 
ವಿರಂತರ ಕ್ರಿಯಾಯೋಜನೆಯಾಗಿರುತ್ತದೆ. 


ಆ. | ಈಪ್‌ೌತಿ ಖಾತೆ ಆಂದೋಲನದಲ್ಲಿ 

' | ತೊಡಗು ಜಿಲ್ಲೆಯಲ್ಲಿ ಬಂದ ಅರ್ಜಿಗಳ 
ಸಂಖ್ಯೆ ಎಷ್ಟು ಮತ್ತು ಇದರಲ್ಲಿ 
ವಿಲೇಯಾದ ಅರ್ಜಿಗಳ ಸ೦ಖ್ಯೆ ಉಳಿಕೆ 
"ಅರ್ಜಿಗಳ ಸಂಖ್ಯೆ ಉಳಿಯಲು 
ಕಾರಣವೇನು; (ಸಂಪೂರ್ಣ ಮಾಯಿತಿ 
ಒದಗಿಸುವುದು) 


ಕೊಡಗು ಜಿಲ್ಲೆಯಲ್ಲೆ ಒಟ್ಟು 1136 ಅರ್ಜಿಗಳು 
ಸ್ನೀಕೃತವಾಗಿದ್ದು, ಇದರಲ್ಲಿ 538 ಅರ್ಜಿಗಳು 
ವಿಲೇವಾರಿಯಾಗಿರುತ್ತವೆ. ತಂತ್ರಾಂಶದ 
ಆಡಚಣೆಯಿಂದಾಗಿ ಮತ್ತು ಕೆಲವು 
ಪ್ರಕರಣಗಳಲ್ಲಿ ದಾಖಲೆಗಳ ಅಲಭ್ಯತೆಯಿಂದ 
ಬಾಕಿ ಉಳಿದಿರುವ 598 ಅರ್ಜಿಗಳ ವಿಲೇವಾರಿಗೆ 
ಕುಮವಹಿಸಲಾಗುತ್ತಿದೆ. 


ಇ. | ಈಪ್‌ೌತಿ ಖಾತೆ ಅಂದೋಲನದ ಬಗ್ಗೆ 
ವ್ಯಾಪಕ ಪ್ರಚಾರವನ್ನು ನೀಡಲು 
ತೆಗೆದುಕೊಂಡ ಕ್ರಮಗಳೇನು? 


ವನಪತ್ರಿಕೆಗಳು ಮತ್ತು ಭಿತಿ ಪತ್ರಗಳ ಮೂಲಕ 
ಪ್ರಕಟಣೆ, ರೇಡಿಯೋ : (ಆಕಾಶವಾಣಿ) ಮುಖಾಂತರ 
ಪ್ರಕಟಣೆ ಹಾಗೂ ಗ್ರಾಮಲೆಕ್ಕಿಗರು ಹಾಗೂ ಗ್ರಾಮ 
ಸಹಾಯಕರುಗಳಿಂದ ವ್ಯಾಪಕ ಪ್ರಚಾರ 
ಮಾಡಲಾಗಿರುತದೆ. 


ಸಂಖ್ಯೆ:ಆರ್‌ಡಿ 58 ಟೆಆರ್‌ಎ೦ 2020 


ಘ್‌ 
(ಆರ್‌. ಆಶೋಕ) 
ಕಂದಾಯ ಸಚಿವರು 


